“ಶಿವನ ವಿವಿಧ ನಾಮಗಳು - ಅರ್ಥ ಸಹಿತ'' 


*  “ರೋದನಾತ್‌ ರುದ: ಜನ್ಮ - “ಮಹತ್‌” ತತ್ವಕ್ಕೆ ಅಭಿಮಾನಿಯಾದ 
ಬ್ರಹ್ಮನಿಂದ ರುದ್ರದೇವರ ಜನ್ಮವಾದಾಗ ಮಗು ಸತತವಾಗಿ ರೋದಿಸುತ್ತಿತ್ತು. ಹುಟ್ಟಿದ ಕೂಡಲೇ 
ರೋದಿಸುತ್ತಿದ್ದರಿಂದ ಅವನಿಗೆ “ರುದ್ರ” ಎಂಬ ನಾಮಕರಣ ಮಾಡಿದ ಬ್ರಹ್ಮ. 

® ಮಂಗಳಕರನಾದ್ದರಿಂದ - “ಶಿವ” 

® ರುದ್ರದೇವರನ್ನು ವಾಮದೇವ ಎಂದು ಕರೆಯುತ್ತಾರೆ. ಮಾಮ: ವಂದರೆ' ಸುಂದರ. 
ಹರಿವಾಯುಬ್ರಹ್ಮದೇವರನ್ನು ಬಿಟ್ಟರೆ ರುದ್ರನಷ್ಟು ಸುಂದರರು ಯಾರೂ ಇಲ್ಲ. ೨೮ ಗುಣಗಳುಳ್ಳವನು 
ರುದ. ಸುಂದರನಾದುದರಿಂದ ವಾಮದೇವ. ಪರಮಾತ್ಮನನ್ನು ತನ್ನ ಎಡಭಾಗದಲ್ಲಿ 
ಇಟ್ಟುಕೊಂಡಿರುವುದರಿಂದ - “ವಾಮದೇವ.” 

० ವೃಷಬಧ್ವಜನಾದ್ದರಿಂದ ~ *ವೃಷಧ್ವಜ” 

* ಚರ್ಮವನ್ನು ಧರಿಸಿರುವುದರಿಂದ - “ಕೃತ್ತಿವಾಸ” 

@ ಸುಖದ ನೆಲೆಯೇ ಶಿವನಾದ್ದರಿಂದ - “ಶಂಭು” 

* ಚತುರ್ಮುಖನ ಕ್ರೋಧದಿಂದ ತತ್‌ ಕ್ಷಣದಲ್ಲಿ ಹುಟ್ಟಿದ್ದರಿಂದ - “ಸದ್ಯೋಜಾತ” 

*e ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸಿರುವುದರಿಂದ - “ಗಂಗಾಧರ” 

e ಪಿನಾಕ ಧನಸ್ಸನ್ನು ಧರಿಸಿರುವುದರಿಂದ - “ಪಿನಾಕಿ” 

* ಸಮುದ್ರಮಥನ ಕಾಲದಲ್ಲಿ ಕಾಲಕೂಟವಿಷವನ್ನು ಪರಮಾತ್ಮನ ಆಜ್ಞೆಯಂತೆ ಭಕ್ತಿಸಿದ 


ವಾಯುದೇವರು, ಕಡೆಗ ಸ್ಪಲ್ಪವೇ ಸ್ತಲ್ಪ, ವಿಷವನ್ನು ಅದನ್ನೂ ಚೆನ್ನಾಗಿ ಮಧಿಸಿ ಕೂಟ್ಟಾಗ ಅದನ್ನು 


9 
ಭಕ್ಷಿಸಿ - “ವಿಷಕಂಠ” 

9 ಸಾರಂಗ (ಜಿಂಕೆ)ಯನ್ನು ಕೊಂದು ತನ್ನ ಕೈಯಲ್ಲಿ ಇಟ್ಟುಕೊಂಡಿರುವುದರಿಂದ “ಸಾರಂಗಪಾಣಿ” 
9 ಶಿವನ ಕೈಯಲ್ಲಿ ತ್ರಿಶೂಲಧರಿಸಿರುವುದರಿಂದ - “ತ್ರಿಶೂಲಪಾಣಿ”' 


9 ಡಮರುಗವನ್ನು ತನ್ನ ಕೈಯಲ್ಲಿ ಧರಿಸಿರುವುದರಿಂದ - “ಡಮರುಗಪಾಣಿ” 


ಅ ಚಂದ್ರನನ್ನು ಶಿರದಲ್ಲಿ ಧರಿಸಿರುವುದರಿಂದ - “ಚಂದ್ರಶೇಖರ””(ಸೋಮಶೇಖರ) 
ಸಂಗ್ರಹ ನರಹರಿಸುಮದ್ರ www.sumadhwaseva.com Page 1 


ಕ್‌ i 9.9 


“ಶಿವನ ವಿವಿಧ ನಾಮಗಳು - ಆರ್ಥ ಸಹಿತ 


ಅ ಶತ್ರುಭಯಂಕರನಾದರಿಂದ - ಉಗ” 
ಐ <¬ 
ಅ ನಟ, ನಾಟ್ಯದಲ್ಲಿ ಪ್ರಸಿದ್ದನಾದುದರಿಂದ - “ನಟರಾಜ” 
9 ಸದಾ ಸಜ್ಜನರಿಗೆ ಮಂಗಳವನ್ನು ಕರುಣಿಸುವನಾದ್ದರಿಂದ - “ಸದಾಶಿವ” 
ಅ ನಾಗ (ಸರ್ಪವನ್ನು)ನನ್ನು ಆಭರಣವಾಗಿರುವುದರಿಂದ - “ನಾಗಾಭರಣ” 
9 ಗಜಾಸುರನೆಂಬ ಅಸುರನನ್ನು ಕೊಂದು ಅವನ ಚರ್ಮವನ್ನು ಸ್ವತ: ಧರಿಸಿರುವುದರಿಂದ - 
“ಗಜಚರ್ಮಾಂಭರಧರ” 
9 ಎತ್ತನ್ನು ತನ್ನ ವಾಹನವಾಗಿ ಹೊಂದಿರುವುದರಿಂದ - “ನಂದಿವಾಹನ” 
ಅ ತ್ರಿಪುರಾಸುರಾದಿಗಳನ್ನು ಸಂಹಾರ ಮಾಡಿದರಿಂದ - “ತಿಪುರಾರಿ' 
> ಖ 
ಅ ಮೂರು ಕಣ್ಣುಳ್ಳವನಾದ್ದರಿಂದ - “ಮುಕ್ಕಣ್ಣ” (ಮೂರು ಕಣ್ಣುಗಳಲ್ಲಿ ಸೂರ್ಯ, 
ಚಂದ ಮತು ಅಗಿ, ನೆಲೆಸಿದಾರೆ) 
ಕ್ಷತ್ರ वी 1 3 
ಅ ಸುಖವನ್ನು ನೀಡುವನಾದ್ದರಿಂದ - “ಶಂಕರ” 
@ ಸಮರ್ಥರಾದ ಇಂದ್ರಾದಿಗಳಿಗಿಂತಲೂ ಮಹಾಸಮರ್ಥನಾದ್ದರಿಂದ - “ಮಹೇಶ್ವರ”' 
@ ಮೃತ್ಯುವಿಗೆ ಅಭಿಮಾನಿಯಾದ ಯಮನನ್ನೂ ಮೀರಿಸಿರುವುದರಿಂದ “ಮೃತ್ಯುಂಜಯ” 
@ ಕೊರಳು ಮತ್ತು ಮೈಮೇಲೆ ನಾಗಗಳಿಂದಲಂಕೃತನಾದ್ದರಿಂದ “ನಾಗಭೂಷಣ” 
ಅ ತಪಸ್ಸಿನಿಂದಾಗಿ ಜಟೆಯನ್ನು ಹೊಂದಿರುವ ಕಾರಣದಿಂದ ಧೂರ್ಜಟಿ'' 
ಅ ಕಾಮನನ್ನು ಕೊಂದದ್ದರಿಂದ - *ಕಾಮರಿ”' 


ಅ ಕಲ್ಪಗಟ್ಟಲೆ ಲವಣಸಾಗರದಲ್ಲಿ ಘೋರತಪಸ್ಸನ್ನು ಮಾಡಿದ್ದರಿಂದಾಗಿ *ಉಗೃತಪಸ್‌” 


> 


ಸಂಗ್ರಹ ನರಹರಿಸುಮದ್ರ www.sumadhwaseva.com Page 2 


